ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರೆ ಹೆಸರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


125 (199) 

ಶ್ರೀ ಮುನಿರಾಜುಗೌಡ ಪಿ.ಎಲ. 

(ವಿಧಾನಸಭಾ ಕ್ಷೇತ್ರದಿಂದ ಚುನಾಯುತರಾದವರು) 
22.೦9.2೦೦1 

(ಕಂದಾಯ ಇಲಾಖೆಯುಂದ ವರ್ಗಾವಣೆಗೊಂಡ ಪ್ರಶ್ನೆ 
ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ಪ್ರಶ್ನೆ 


ಉತ್ತರ 


ನೈಸ್‌ ರಸ್ತೆಯ ನಿರ್ಮಾಣಕ್ಷೆ ರೈತರಿಂದ 
ಎಷ್ಟು ಎಕರೆ ಜಮೀನುಗಳನ್ನು 
ವಶಪಡಿಸಿಕೊಳ್ಳಲಾಗಿದೆ: (ವಿವರ 
ನೀಡುವುದು) 


ಬೆಂಗಳೂರು-ಮೈಸೂರು ಇನ್‌ ಫ್ರಾಸ್ಟಕ್ಷರ್‌ ಕಾರಿಡಾರ್‌ 
ಯೋಜನೆ ಅನುಷ್ಠಾನಕ್ಕಾಗಿ ಭೂಸ್ವಾಧೀನಪಡಿಸಿದ ಜಮೀನಿನ 
ವಿವರ ಈ ಕೆಳೆಕಂಡಂತಿದೆ:- 


ಕಲಂ ವಿಪ್ತೀರ್ಣ(ಎ-ಗುಂ) 


ಪ್ರಾಥಮಿಕ ಅಧಿಸೂಚನೆ 


3() 29೭67-23 
(3) 19414-1.50 
28() 18218-8.50 


ಅಂತಿಮ ಅಧಿಸೂಚನೆ 


28(4) 4810-4.52 


(ಆ) 


ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಉತ್ತರಹಳ್ಳ ಹೋಬಳ, ಗೊಲ್ಲಹಳ್ಳಿ 
ಗ್ರಾಮದ ಸರ್ವೆ ನಂ. ಡ೨ರಲ್ಲ ಎಷ್ಟು 
ಜಮೀನನ್ನು ವಶಪಡಿಸಿಕೊಳ್ಳಲಾಗಿದೆ: 
ಹಾಗೂ ಪರಿಹಾರವನ್ನು ನೀಡಲಾಗಿದೆ; 


(ಸರ್ವೆ ನಂಬರ್‌ಗಳೊಂದಿಗೆ 


೦೦ ಎಕರೆ ಜಮೀನಿಗೆ ದಿನಾಂಕ: ೦೭.12.2೦೦೭ 


ಬೆಂಗಳೂರು-ಮೈಸೂರು ಇನ್‌ಪ್ರಾಸ್ಪಕ್ಷರ್‌ ಕಾರಿಡಾರ್‌ 
ಅನುಷ್ಠಾನಕ್ಷಾಗಿ ಭೂಸ್ವಾಧೀನಪಡಿಸಿದ 
ಬೆಂಗಳೂರು ದಕ್ಷಿಣ ತಾಲ್ಲೂಕು. ಉತ್ತರಹಳ್ಳ ಹೋಬಳ, 


ಯೋಜನೆ 


ಗೊಲ್ಲಹಳ್ಳ ಗ್ರಾಮದ ಸರ್ವೆ ನಂ: ತಂರ ಜಮೀನು ಸರ್ಕಾರಿ 


ಜಮೀನಾಗಿದ್ದು, ಸದರಿ ಸರ್ಮೆ ನಂಬರ್‌ ಜಮೀನಿನಣ್ಣ 8ರ- 
ರಂದು 


ಸಂಪೂರ್ಣ ವಿವರವನ್ನು 
ನೀಡುವುದು) 


ಕಲಂ 3(1)ರಂತೆ ಅಧಿಸೂಚನೆ ಹೊರಡಿಸಿದ್ದು, ತದನಂತರ 
ಆದೇಪೆ ಸಂಖ್ಯೆಃ PWD’ 155/ CRM 95/ Govt., Land/ 99- 
2000, ದಿನಾಂಕ: ೦7.1೦.೨99೨ ಹಾಗೂ ಸೇರ್ಪಡೆ ಆದೇಶ 
ಸಂಖ್ಯೆಃ PWD /155/ CRM/ 95/ Govt, Land/ 2003, 
ದಿನಾಂಕ: 27.೦8.೭೦೦8ನ್ನು ಅನುಸರಿಸಿ ಸರ್ವೆ ನಂ: 
ಇಂರಣ್ಲ 84 ಎಕರೆ 14 ಗುಂಟೆ ಜಮೀನನ್ನು ಕಂದಾಯ 
ಇಲಾಖೆಯು ಕೆ.ಐ.ಎ.ಡಿ.ಟಗೆ ಮಂಜೂರು ಮಾಡಿದ್ದು. 
ತದನಂತರ ದಿನಾಂಕ: 2೭2.1.೭2೦೦8ರಂದು ಸದರಿ 
ಜಮೀನನ್ನು ಯೋಜನೆ ಅನುಷ್ಠಾನಕ್ಲಾಗಿ ನೈಸ್‌ ಕಂಪನಿಗೆ 
ಹಸ್ತಾಂತರಿಸಲಾಗಿದೆ. ಈ ಜಮೀನು ಸರ್ಕಾರಿ 
ಜಮೀನಾಗಿರುವುದರಿಂದ, ಪರಿಹಾರ ಪಾವತಿಸುವ ಪ್ರಶ್ನೆ 
ಉದ್ಭವಿಸುವುದಿಲ್ಲ. 


(ಇ) 


ಸದರಿ ಗ್ರಾಮದಲ್ಲ ಹಲವರು ರೈತರ 
ಹೊಲಗಳಗೆ ರಸ್ತೆ ಸಂಪರ್ಕ 
ಕಡಿತಗೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: ರೈತರ 
ಹೊಲಗಳಗೆ ರಸ್ತೆ ಸಂಪರ್ಕ ನೀಡಲು 
ಯಾವ ಕ್ರಮ ಕೈಗೊಳ್ಳಲಾಗಿದೆ? 
(ವಿವರ ನೀಡುವುದು) 


ಸೈಸ್‌ ರಸ್ತೆಯನ್ನು ದಾಟಲು ಕಂಪನಿಯು ರಸ್ತೆ 
ಉದ್ದಕ್ಕೂ ಓವರ್‌ ಪಾಸ್‌ / ಅಂಡರ್‌ ಪಾಸ್‌ ನಿರ್ಮಿಸಿರುತ್ತದೆ. 


ಸ೦ಖ್ಯೆ: ಸಿಐ 184 ಐಪಿ (ಇ) 2೦೭1 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


